ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 431(566) 
ಸದಸ್ಯರ ಹೆಸರು ಶ್ರೀ ಡಾ।॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು) 
ಉತ್ತರಿಸುವ ದಿನಾಂಕ 09/03/2020. 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 
ಪ್ರ. 
ಸಂ ಪ್ರಶ್ನೆ | ಉತರ 
ಅ) | ಅನುದಾವಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ | 
ಶಿಕ್ಷಕರುಗಳಿಗೆ ಜ್ಯೋತಿ ಸಂಜೀವಿನಿ ಯೋಜನೆ ಇಲ್ಲು. 
ಜಾರಿಯಲ್ಲಿದೆಯೇ; ಇದಲ್ಲಿ ಅದರ 
ವಿಪರಗಳನ್ನು ನೀಡುವುದು; 
ಆ) | ಇಲ್ಲದಿದ್ದರೆ, ಈ ಯೋಜನೆಯನ್ನು ಅನುದಾನಿತ ಶಾಲಾ ಕಾಲೇಜುಗಳ 


ಅನುಷ್ಠಾನಗೊಳಿಸಲಾಗುವುದು ಯಾವಾಗ? 


ನೌಕರರು ಕರ್ನಾಟಕ ಶಿಕ್ಷಣ ಅಧಿನಿಯಮ, 
1983 ಮತ್ತು ಅದರಡಿ ರಚಿಸಲ್ಪಟ್ಟ ಕರ್ನಾಟಿಕ 
ಶಿಕ್ಷಣ ಸಂಸ್ಥೆಗಳ (Classification, Regulation 
and Prescrition of Curricula) ನಿಯಮಗಳು, : 
1995ರ ವ್ಯಾಪ್ತಿಗೆ ಒಳಪಡುತಾರೆ. | 


ಅನುದಾನಿತ ಶಿಕ್ಷಣ ಸಂಸ್ಥೆಗಳ. 
ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರಿ ನೌಕರರ 
(ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ 
ವ್ಯಾಪ್ತಿಗೆ ಒಳಪಡುವುದಿಲ್ಲ, ಹಾಗೂ ಕರ್ನಾಟಕ 
ಶಿಕಣ ಸಂಸ್ಥೆಗಳು (ಖಾಸಗಿ ಅನುದಾನಿತ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳ 
ನೌಕರರ ನೇಮಕಾತಿ ಮತ್ತು ಸೇವಾ ಷರತ್ತು 
ಹಾಗೂ ನಿಬಂಧನೆಗಳು) ನಿಯಮಗಳು 1999ರ 
ಅನುಬಂಧ - 3) ರನ್ಬಯ ವೈದ್ಯಕೀಯ ವೆಚ್ಚ 
ಮರುಪಾವತಿ ಸೌಲಭ್ಯಕ್ಕೂ ಅರ್ಹರಿರುವುದಿಲ್ಲ. 
ಈ ಹಿನ್ನೆಲೆಯಲ್ಲಿ ಈ ಯೋಜನೆಯ 
ಅನುಷ್ಠಾನದ ಪ್ರಶ್ನೆ ಉದ್ಮವಿಸುವುದಿಲ್ಲ. 


ಇವಿ 64 ಎಸ್‌ಇಎಸ್‌ 2020 


ಮ 
(ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


